ಹೊಸಗುಂದದ ನಾಡು - ಒಂದು ಅಧ್ಯಯನ 


ಹೊಸಗುಂದ, ಶಿವಮೊಗ್ಗ ಜಿಲ್ಲೆ ಯ ಸಾಗರ 
ತಾಲ್ಲೂಕಿನ ಒಂದು ಹಳ್ಳಿ. ಅಲ್ಲಿ ಈಗ ಒಂದು ಈಶ್ವರ 
ದೇವಾಲಯ ಮತ್ತು ತೆ ಕಾಳಮ್ಮ ಎಂದು ಕರೆಯ 


ಲಾಗುವ ದೇವಾಲಯಗಳಿವೆ. 


ಸಾಂತಾರ ವಂಶದ ಅರಸರು ಪೊಟ್ಟಿ ಪೊಂಬುರ್ಚ 
ವನ್ನು (ಈಗಿನ | ರಾಜ ಧಾನಿಯನ್ನಾಗಿ ಮಾಡಿ 
Fi ಕ್ರಿ.ಶ - ಏಳನೆಯ ಶತಮಾನದಿಂದ ೧೨ನೆಯ 
ಶತಮಾನದವರೆಗೆ ರಾಜ್ಯವಾಳಿದರು. ಹನ್ನೆರಡನೆಯ 
ಶತಮಾನದಲ್ಲಿ ಸಾಂತಾರ ದೊರೆ, ಜೋರ ಸಮುದ್ರದ 
ಹೊಯ್ಸಳರಿಗೆ ಸೋತನು. ಆಗ ಅವರು ಎರಡು ಗುಂಪು 
ಗಳಾಗಿ ವಿಭಾಗವಾದರು. ಒಂದು - ಶಾಖೆ ಕಳಸ 
ದಿಂದಲೂ ಮತ್ತೊಂದು ಶಾಖೆ ಹೊಸಗುಂಡದಿಂದಲೂ 
ಆಳಿದರು. 


ಕಳಸದ ಸಾಂತಾರರು ಜೈನರು, ಹೊಸೆಗುಂದದ 
ಅರಸರು ಶೈವರು.ಕಳಸದಿಂದ ಆಳಿದ ಸಾಂಶಾರರು, ತಾವು 
“ಶ್ರೀ ಪದ್ಮಾವತೀ ವರಪ್ರ ಸಾದಾನುಗ್ರೆ ಹರು” ಎಂದು 
ಕರೆದುಕೊಂಡಿದ್ದಾರೆ. ಹೊಸಗುಂದದ ಅರಸರು, 
ತಾವು ಪೊಟ್ಟಿ ಪೊಂಬುರ್ಚದ ಪುರವರಾಧೀಶ್ವರರೆಂದೂ, 
ಸಾಂತಳಿಗೆ ನಾಡಿನ ಒಡೆಯರೆಂದೂ ಕಕಿದುಕೊಂಡು, 
ಭಿಲ್ಲೇಶ್ವರದೇವರ ದಿವ್ಯ ಪಾದಪದ್ಮಾರಾಧಕರೆಂದೂ 
ಕರೆದುಕೊಂಡಿದ್ದಾರೆ. 


ನಾನು ಸಂಗ್ರಹಿಸಿರುವ “ಭಿಲ್ಲೇಶ್ವರ ಮಹಾತ್ಮೆ” 


1 ಎಕ. VIL ಸೊರಬ ೧೯ 


ಇತಿಹಾಸ ದರ್ಶನ 


ಕೆ. ಜಗನ್ನಾಥ ಶಾಸ್ತ್ರಿ 


ಎಂಬ ಪದ್ಯಗಳಲ್ಲಿ ಈ ಪ್ರದೇಶವನ್ನು ಕನಕನಾಯಕ 
ಎಂಬುವನು ಆಳುತ್ತಿ ದ್ದ ನೆಂದೂ, ರಾಜಧಾನಿ ಕನಕಪುರ 
ಎಂದೂ ಹೇಳಲಾಗಿದೆ. ಈ ಕನಕನಾಯಕನು ಭಿಲ್ಲೇಶ್ವರ 
ದೇವರ ಭಕ್ತನೆಂದೂ ವರ್ಣಿಸಲಾಗಿದೆ. ಸದಾ ಸತ 
ಮಹಾತ್ಮೇ- ಎಂಬ ಪದ್ಯ ಕಾವ್ಯ ದೆಲ್ಲಿ ಜಿನದತ್ತ ಸು 
ನಿಗೆ, ಒಬ್ಬ ಬೇಡರ LR ಈ ಪ್ರದೇಶವನ್ನು 
ಅರ್ಪಿಸಿದನೆಂದೂ, ಸದಾ ವತಿ ಜೀವಿಯ ಅಪ್ಪ ಣೆಯ 
ಮೇರೆಗೆ ಜಿನದತ್ತ ನಾಥನು ಕನಕಪುರದಲ್ಲಿ ಪದಾ ವತಿ 
ದೇವಿಗಾಗಿ ಒಂದು ದೇವಾಲಯವನ್ನು ಕಟ್ಟಿ ಿದನೆಂಡೂ, 
ಪೊಂಬುರ್ಚ ಎಂಬ ರಾಜಧಾನಿಯನ್ನು ಸ್ಥಾ ಸ, ರಾಜ್ಯ 
ವಾಳಿದನೆಂದೂ ಹೇಳಿದೆ. 


ಈ ಎರಡು ಆಧಾರಗಳಿಂದ ಹೀಗೆ ಹೇಳಬಹುದು, . 
ಜಿನದತ್ತ ರಾಯನಿಗೆ ಕನಕನಾಯಕ ರಾಜ್ಯವನ್ನು 
ವಹಿಸಿದನಂತರ, ತನ್ನ ಪರಿವಾರದೊಂದಿಗೆ ಅವನು, ಆ 
ಪ್ರದೇಶದಿಂದ ಹೊರಟು, ಹೊಸಗುಂದಕ್ಕೆ ಬಂದು ನೆಲೆಸಿ 
ದನು. ಕನಕಪುರ-ಎಂಬ ಹೆಸರು ಇಲ್ಲವಾಗಿ, ಆ ಸ್ಥಳ 
ದಲ್ಲಿ ಪೊಂಬುರ್ಚ ಎಂಬ ಪಟ್ಟಣ ಕಟ್ಟಲ್ಪಟ್ಟಿತು. 
ಭಿಲ್ಲೇಶ್ವರ ದೇವಾಲಯವಿದ್ದ ಪ್ರದೇಶದಲ್ಲಿ ಮತ್ತೊ ೦ದು 
ಊರಿನ ರಚನೆಯಾಯಿತು. ಈ ಹೊಸ ಊರು, 


ಭಿಲ್ಲೇಶ್ವರ-ಎಂದೇ ಕರೆಯಲ್ಪಟ್ಟಿತು. 


ಈ ನಿಷಯದಲ್ಲಿ ಇನ್ನೂ 
ನಡೆಯಬೇಕಾಗಿದೆ. 


ಹೆಚ್ಚಿನ ಸಂಶೋಧನೆ 


೧೬ಷ್ಟಿ 


ಶಾಸನಗಳನ್ನು ಅಧ್ಯಯನ ಮಾಡಿದಾಗ ಹೊಸ 
ಗುಂದದ ರಾಜಧಾನಿಯಿಂದ ಆಳಿದ ಕೆಲವು ಅರಸರ 
ವಿಚಾರಗಳು ತಿಳಿದು ಬರುತ್ತವೆ. ಅವುಗಳನ್ನು ಹರಿ 
ಚಯ ಮಾಡಿಕೊಡುವುದೇ ಈ ಪ್ರಬಂಧದ ಉದ್ದೇಶ. 


೧.  ಜೊಮ್ಮುರಸ : ಹೊಸಗುಂದ ನಾಡಿನ 
ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ನಮಗೆ ಸಿಗುವ 
ಮೊದಲ ಅರಸ, ಬೊಮ್ಮರಸ. ಇವನನ್ನು ಶಾಸನಗಳಲ್ಲಿ 


“ಮಹಾಮಂಡಲೇಶ್ವರ”ನೆಂದೂ, “ಹೊಂಕಣಿಗರಾಯ 
ಬೇಂಬೆಕಾರ” ನೆಂದೂ, «ತುಳುರಾಯ ಸ್ಥಾಪನಾ 


ಚಾರ್ಯ” ನೆಂದೂ “ಮಾಂಡಳಿಕಗಣ ಗಂಡುಗಲಿ” ಎಂದೂ 
“ಕಾದಂಬರಾಯ ದಿಶಾಸಟ್ಟನೆಂದೂ “ಸಿಂಧುಕುಲ 
ನಿರ್ಮೂಲ” ನೆಂದೂ “ಸಾಂತಳಿಗೆ ಸಾಸಿರ ನಾಡಿನ 
ಒಡೆಯ” ನೆಂದೂ ಹೇಳಿದೆ. 


ಕ್ರಿ.ಶ. ೧೧೫೦ ಶಾಸನದಲ್ಲಿ ಜೊಮ್ಮರಸನ ತಂದೆ 
ಜೀರಭೂಪನೆಂದೂ, ತಾಯಿ ಹೊನ್ನಲದೇವಿ ಎಂಡು 
ಹೇಳಿದೆ. ಇವನ ಹೆಂಡತಿ ಲಚ್ಛ್ಚಿಯಬೆ. ಇವರಿಗೆ 
ರು ಗಂಡು ಮಕ್ಕಳು. ಒಬ್ಬನ ಹೆಸರು ಕಾಳಿರಸ 
ಬನ ಹೆಸರು ಬಾಳೆಯಮ್ಮನೆಗ್ಗ ಡೆ (ಇವನಿಗೆ 
ಮ್ಮರಸನೆಂಬ ಹೆಸರೂ ಇತ್ತು). ಜೊಮ್ಮರಸನ ಮಗಳೆ 
ಹೆಸರು ಕೆಳೆಯಬ್ಬರಸಿ ಇವಳ ಮಗಳ ಹೆಸರು ಬೀಯಬ್ಬ- 
ರಸಿ. ಬೀಯಬ್ಬರಸಿಯ ಗಂಡ ಪಡವಳಗೊಂಗಣ. 
ಬೊಮ್ಮರಸ ಹೊಸಗುಂದದ ನಾಡಿನೊಂದಿಗೆ ಕುಂದ 
ನಾಡಿಗೂ, ಕೊಡ ನಾಡಿಗೂ ಅರಸನಾಗಿದ್ದ ನೆಂದು ಇದೇ 
ಶಾಸನ ಹೇಳುತ್ತದೆ. ಕ್ರಿ.ಶ. ೧೧೦೩ರ ಶಾಸನ ಬೊಮ್ಮ 
ರಸನ ಮಂತ್ರಿ, ಕೋಟಿ ನಾಯಕ ಎಂಬುದನ್ನು ತಿಳಿಸು 
ತ್ತದೆ? ಕೋಡೂರು ದುರ್ಗದ ಮಂಡಲೇಶ್ವರನಾದ 
ಅಣ್ಣ ಮಜೇವ ಹೆಗ್ಗ ಡೆ ಜೊಮ್ಮರಸನ ಶತ್ರು. ಬೊಮ್ಮ 
ರಸನು ಇವನ ಮೇಲೆ ಯುದ್ಧ ಮಾಡಿ ಕೋಡೊರು 


ಇಬ 
ಆಲ 
ಮ 


೧ 


ಅದೇ : ಸಾಗರ ೬೭ 
ಅದೇ ; ಸಾಗರ ಪಿಲ 
ಅದೇ ; ಸಾಗರ ೧೨೭ 
ಅದೇ; ಸಾಗರೆ ೧೪೦ 
ಅದೇ ; ಸಾಗರ ೧೩೪ 
ಆದೇ ; ಸಾಗರ ೭೮ 


J ರಾ ಲಾ A ಯಂ ಬ 


೧೬೪ 


ದುರ್ಗವನ್ನು ವಶಮಾಡಿಕೊಂಡನೆಂದು ಕ್ರೈ ಶೊ. ೧೨೧೯ರ 
ಶಾಸನ ಹೇಳುತ್ತದೆ. ಕೆಲವು ಕಾಲ ಬೊಮ್ಮರಸನು 
ಪೊಂಬುರ್ಚ ನಾಡಿಗೂ ಅರಸನಾಗಿದ್ದ ನೆಂದು ಶ್ರೈ.ಶ. 
ಸ) ಇದೇ ಸಮಯದಲ್ಲಿ 
ಕಲಿಸೆ ನಾಡನ್ನು ಬೀರದೇವರಸೆ ಎಂಬುವವನು ಆಳ 
ತ್ತಿದ್ದನು. ಇವನು ಜೊನ್ಮುರಸನ ಮೇಲೆ ದಂಡೆತ್ತಿ 
ಬಂದು, ಪೊಂಬುರ್ಚವನ್ನು ಕೊಳ್ಳೆ ಹೊಡೆದನೆಂದು 
ಇದೇ ಶಾಸನ ವರ್ಣಿಸುತ್ತದೆ." ಇದಾದ ಮೇಲೆ 

ಮತ್ತೆ ಹೊಸಗುಂದಕ್ಕೆ ಬಂದು ಆಡಳಿತ 
ವನ್ನು ಮುಂಂದುವರಿಸಿರಬಹುದಡು. ದೋರಸಮುದ್ರದ 
ಮುಮ್ಮಡಿ ನರಸಿಂಹ, ಜೊಮ್ಮಸನ ಮತ್ತೊಬ್ಬ 
ಶತ್ರು. ಮುಮ್ಮಡಿ ನರಸಿಂಹನ ಕಡೆಯವರು ಹೊಸ 
ಗುಂದದ ಗಡಿ ಪ್ರಜೀಶದವರನ್ನು ಹಿಂಸಿಸುತ್ತಿದ್ದು ದನ್ನು 
ಕ್ರಿ.ಶ. ೧೨೬೩ರ ಶಾಸನ ವಿವರಿಸುತ್ತದೆ.5 ಜೊಮ್ಮರಸ 
ಈ ಮುಮ್ಮಡಿ ನರಸಿಂಹನ ಮೇಲೆ ಯುದ್ಧ ಮಾಡಿ, 
ಅವನನ್ನು ಸೋಲಿಸಿದ ವಿಷಯವು ಕ್ರಿ.ಶ. ೧೨೭೬ರ 
ಶಾಸನದಿಂದ ತಿಳಿದು ಬರುತ್ತದೆ. ಈಗಿನ ಲಿಂಗನಮಕ್ಕಿ 
ಪ್ರದೇಶದಲ್ಲಿ, ಒಂದು ಚಿಕ್ಕ ನಾಡು ಇತ್ತು. ಅದನ್ನು 
ಬಿದನೂರು ನಾಡು ಎನ್ನುತ್ತಿದ್ದರು. ಬಿದನೂರು ಅದರ 
ರಾಜಧಾನಿ. ಸೇಗಣಿ ಬೊಮ್ಮನಾಯಕ ಅರಸನಾಗಿ 
ದ್ಹಾಗ್ಕ ಜೊಮ್ಮರಸ ಅವನ ಮೇಲೆ ದಂಡೆತ್ತಿ ಹೋಗಿ 
“ಮಳಲಿ” ಎಂಬ ಗ್ರಾಮವನ್ನು ಸುಟ್ಟು ಹಾಕುತ್ತಾನೆ. 
ಸೇಗಣಿ ಬೊಮ್ಮನಾಯಕನಿಗೂ, ಬೊಮ್ಮರಸನಿಗೊ 
ಯುದ್ಧವಾಗಿ, ಸೇಗಣಿ ಜೊಮ್ಮನಾಯಕ ಸತ್ತು 
ಹೋಗುತ್ತಾನೆ. ಈ ವಿವರ ನಮಗೆ ಕ್ರಿ.ಶ. ೧೨೬೫ರ 


ಶಾಸನದಿಂದ ದೊರೆಯುತ್ತದೆ.” ಪಟಗುಪ್ಪೆಯ ಮಾಂಡ 
ಲಿಕನಾದ ಜೋಕರಸನು, ಜೊಮ್ಮರಸನಿಗೆ ಸೇರಿದ್ದ 


ಹನಿಯ ಎಂಬ ಕೋಟಿಯನ್ನು ಮುತ್ತುತ್ತಾನೆ. 
ಬೊಮ್ಮರಸನಿಗೂ,  ಚೋಕರಸನಿಗೂ ಭಯಂಕರ 
ಯುದ್ಧ ನಡೆದು ಬೊಮ್ಮರಸ ಸತ್ತು ಹೋಗುತ್ತಾನೆ. 


ಕೆ. 


ಇತಿಹಾಸ ದರ್ಶನ 


ಇದನ್ನು ಕ್ರೈ.ಶ. ೧೨೭೭ರ ಶಾಸನ ನಮಗೆ ತಿಳಿಸು 
ತ್ತದೆ.* 


೨. ಬೀರರಸ : ಬೀರರಸ ಬೊಮ್ಮರಸನ 
ಮೊದಲ ಮಗೆ. ಇವನಿಗೆ ಕಾಳರಸ ಎಂಬ ಹೆಸರೂ 
ಇತ್ತು. ಇವನು ಹೊಸಗುಂದದ ಅರಸನಾಗಿದ್ದ ನೆಂಬು 
ದನ್ನು ಕ್ರೈ.ಶ. ೧೧೬೫ರ ಶಾಸನ ತಿಳಿಸುತ್ತದೆ? ಕ್ರಿ.ಶ. 
೧೨೨೮ರ ಶಾಸನ? ಕಿ ಕ್ರಿ.ಶ. ೧೨೪೦ರ ಕನ 11 


ಬೀರರ ನೆ dared ನಾಡನ್ನು ಆಸು ದ ನೆಂಬು 
ದನ್ನು ವರ್ಣಿಸುತ್ತವೆ. ಬೀರರಸನು ಕೆಲವು ಕಾಲ 
ಹೊಂಬುಚ ನಾಡನ್ನು ಆಳುತ್ತಿದ್ದ ನೆಂದೂ, ಆಗ ಇವನ 
ತಮ ನಾದ ತಮ ಸಕಸ ಹೊಸೆಗುಂದದ ನಾಡನ್ನು 
ಆಳುಶಿ: ಧನೆಂದೊೂ ಕ ಕ್ರಿ.ಶ ೧೨೨೦ರ ಶಾಸನ ಹೇಳುತ್ತದೆ.!3 
ಪ್ರಾಯಶಃ ಅಣ್ಣ ತಮ್ಮಂದಿರಲ್ಲಿ ವಿರಸ ಬಂದಿರಬಹುದು. 
ನಡ ಸರಿಣಾಮನಾ ವಾಗಿ, ಬೀರರಸ್ಯ ತಾನು ಹೊಂಬುಚ 
ನಾಡಿನ ಅಧಿಕಾರವನ್ನು ವಹಿಸಿಕೊಂಡ ಆರನೆಯ ವರ್ಷ, 
ಹೆೊೊಸಗುಂದದ ಮೇಲೆ ದಂಡೆತ್ತಿ ಹೋಗಿದ್ದನೆಂದು 
ಕ್ರಿ.ಶ ೧೨೨೧ರ ಶಾಸನ ವರ್ಣಿಸುತ್ತದೆ.!* ಬೀರರಸನು 
ತನ್ನ ಸಟ್ಟಾ ಭಿಸೇಕವಾದ ನಲವತ್ತೇಳನೆಯ ವರ್ಷದಲ್ಲಿ 
ಬಿದನೂರು ರಾಜ್ಯದ ಮೇಲೆ ದಂಡೆತ್ತಿ ಹೋದನೆಂದು, 


ಕ್ರಿ.ಶ. ೧೨೫೪ರ ಶಾಸನ ವಿವರಿಸುತ್ತದೆ. ಇವನು 
ಮರಣ ಹೊಂದಿದ ವಿಷಯವನ್ನು ಕ್ರಿ.ಶ. ೧೨೫೭ರ 
ಶಾಸನ ತಿಳಿಸುತ್ತದೆ.1 

ಆದೇ ನಗೆರ ೨೦ 


15 ಆದೇ ; ಸಾಗರ ೧೫೦ 


18 ಅದೇ; ನಗರ ೨೦ 


ಇತಿಹಾಸ ದರ್ಶನ 


೩. ತಮ್ಮರಸ : ತಮ್ಮರಸ ಬೊಮ್ಮರಸನ 
ಎರಡನೆಯ ಮಗ; ಬೀರರಸನ ತಮ್ಮ. ಇವನಿಗೆ 
ಬಾಳೆಯಮ್ಮ ಹೆಗ್ಗಡೆ ಎಂಬ ಹೆಸರೂ ಇತ್ತು. ಕ್ರಿ.ಶ. 
೧೨೨೦ರ ಶಾಸನ, ತಮ್ಮರಸ ಹೊಸಗುಂದ ನಾಡಿನ 


ಅರಸನಾಗಿದ್ದ ನೆಂದು ಹೇಳುತ್ತದೆ.!? 


ಬೀರರಸನ ಕಾಲದಲ್ಲಿ, ಇವನ ಅಧೀನದಲ್ಲಿದ್ದ 
ಐವತ್ತು ನಾಡುಗಳು ಕೈತಪ್ಪಿ ಪಟುಗುಪ್ಪೆಯ ಬೆಲ್ಲರಸನ 
ವಶದಲ್ಲಿದ್ದು ವು. ತಮ್ಮರಸನು ಅವನ್ನು ವಶಮಾಡಿ 
ಕೊಳ್ಳುವ ಉಜ್ಜೀಶದಿಂದೆ, ಪಟುಗುಪ್ಪೆಯನ್ನು ಮುತ್ತಿ 
ದನು. ಈ ಯುದ್ಧದಲ್ಲಿ ಬೆಲ್ಲರಸನ ಮಗ ತೈಲರಸನು 
ಸಾಯುತ್ತಾನೆ. ಬೆಲ್ಲರಸನು ವೀರಾವೇಶದಿಂದ 
ಹೋರಾಡಿ, ತಮ್ಮರಸನನ್ನು ಹಿಂದಕ್ಕೆ ಅಟ್ಟುತ್ತಾ ಷೆ 
ಅಷ್ಟೇ ಅಲ್ಲ ರಾಜಧಾನಿಯಾದ ಹೊಸಗುಂದದವರೆಗೂ 
ಬಂಡು, ಅದನ್ನು ಲೂಟಿ ಮಾಡಿ, ತಮ್ಮರಸನ ಮಕ್ಕ 
ಳನ್ನೆ ಲ್ಲಾ ಕೊಂದು ಹಾಕುತ್ತಾನೆ. ಪ್ರಾ ಯಶಃ 
ತೆಮ್ಮ ಒರಸನೂ ಈ ಯುದ್ಧ ದಲ್ಲಿ ಕೊಲ್ಲಲ್ಪಟ್ಟಿದ್ದಾನೆ. 
ಅನಂತರ ಮಂತ್ರಿಗಳು ಊತದ Ls 
ಹೊಂಬುಚಕ್ಕೆ ಬಂದು ನೆಲೆಸುತ್ತಾರೆ. ಈ ನಿನರ 
ವನ್ನು ಕ್ರಿ.ಶ. ೧೨೭೭ರ ಶಾಸನ ತಿಳಿಸುತ್ತದೆ.!$ 


೪. ಕೋಟಿ ನಾಯಕ : ಕೋಟ ನಾಯಕ 
ಜೊಮ್ಮರಸನ ಕಾಲದಿಂದಲೂ ಹೊಸಗುಂದದ ಮಂತ್ರಿ 


೧೬೫ 


ಯಾಗಿದ್ದನು. ಇವನು ಹೊಂಬಚ ನಾಡನ್ನು ಅಳಿದ 
ನೆಂದೂ, ಆಗೆ ಬಂಕ ನಾಯಕ ಎಂಬುವನ ಮೇಲೆ 
ಧಾಳಿ ಮಾಡಿದನೆಂದೂ,ಕ್ರಿ.ಶ. ೧೨೯೦ರ ಶಾಸನ ತಿಳಿಸು 
ತ್ರದೆ.13 


18 ಅದೇ ; ನಗರ ೩೩೧ 


೧೬೬ ೬ 


ಇವನ ನಂತರ ಹೊಸೆಗುಂದ ನಾಡಿನ ಬಗ್ಗೆ 
ಅದರ ಅರಸರ ಬಗ್ಗೆ ಏನೂ ತಿಳಿದು ಬರುವುದಿಲ್ಲ. 

ಹೊಸಗುಂದ ನಾಡಿನ ಅರಸರ .ಕಾಲದ ಸಾಹಿತ್ಯ, 
ಕಲೆ- ಮುಂತಾದುವುಗಳ ಬಗ್ಗೆ ಸಂಶೋಧನೆ ನಡೆಯ 
ಚೇಕಾಗಿದೆ. ೧೦ 


ಇತಿಹಾಸ ದರ್ಶನ 


